ಕರ್ನಾಟಕ ವಿಧಾನ ಪರಿಷತು 


ಶ್ರೀ ಎನ್‌. ಅಪ್ಪಾಜಿಗೌಡ ಸ್ಥಳೀಯ `ಸಸ್ಥ್‌ 
ಕ್ಷೇತ್ರದಿಂದ ಚುನಾಯಿತರಾದವರು) 


ಹಾತ್ತರಸಪಾಕಾನ' ನನಾ 


ಉತರಿಸು 


15/03/2021 


ಕಾರ್ಮಿಕ್‌ಸಚವರು 


ಡ್ಯ ಕ್ಷ 
ಇಲಾಖೆಯಿಂದ 
ವರ್ಷಗಳಲ್ಲಿ, ' 
ಯೋಜನೆಗಳಲ್ಲಿ 


(ತಾಲ್ಲೂಕುವಾರು 
ನೀಡುವುದು) 


ಕಾರ್ಮಿ 


. ಕಳೆದ ಮೂರು 
"ವಿವಿಧ 


ಕಾರ್ಮಿಕರಿಗೆ 


ನೀಡಿರುವ ' ಸೌಲಭ್ಯಗಳು ಯಾವುವು;' 


ವಿವರ 


Ne SES 


ವ 


ಉತ್ತರ 


ಕಾರ್ಮಿಕ ಇಲಾಖೆಯ`ಆಧೇನದಕ್‌ಕಾರ್ಹನರ್ವನಔಸುತ್ತಿರುವ 

1. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 
ಮಂಡಳಿಯು ಅಸಂಘಟಿತ ಕಾರ್ಮಿಕರಿಗೆ ಜಾರಿಗೊಳಿಸುತ್ತಿರುವ 
' ಸಾಮಾಜಿಕ ಭದ್ರಕಾ ಯೋಜನೆಗಳಡಿ, ಮಂಡ್ಯ ಜಿಲ್ಲಗೆ 
ಸಂಬಂಧಿಸಿದಂತೆ, .ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ 
ನೀಡಿರುವ ಸೌಲಭ್ಯಗಳು ಈ ಕೆಳಗಿನಂತಿವೆ:- 


(0 ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ 
ಪರಿಹಾರ ಯೋಜನೆ:- 


(ಅ) ಅಪಘಾತ ಪರಿಹಾರ ಸೌಲಭ್ಯ- , 
ಸಾರಿಗೆ ಇಲಾಖೆಯಿಂದ ಖಾಸಗಿ ವಾಣಿಜ್ಯ ಸಾರಿಗೆ ವಾಹನ 
ಚಲಾಯಿಸಲು ಊರ್ಜಿತ ಚಾಲನಾ ಪ್ರಮಾಣಪತ್ತ ಹೊಂದಿದ ಚಾಲಕರ 
ಅಪಘಾತ ಪ್ರಕರಣಗಳಿಗೆ ಸಂಬಂಧಿಸಿದಂತೆ, ಒಟ್ಟು 33 ಪ್ರಕರಣಗಳಲ್ಲಿ 
ರೂ.1,26,03,898/-ಗಳ ಪರಿಹಾರವನ್ನು ನೀಡಲಾಗಿದ್ದು, 
ತಾಲ್ಲೂಕುವಾರು ಮಾಹಿತಿ ಈ ಕೆಳಕಂಡಂತಿದೆ. 

[3 ಫೆಲಾನುಭವಗ್ಗ7 ಇಟ್ಟ ಮಾತ್ತ 


ಸಂಖ್ಯೆ 


_} 
3200000 
T5000] 
32037 

83 75.0000 
rt a 
7 300000 


' 
CU ss 
(ಆ) ಶೈಕ್ಷಣಿಕ ಧನ ಸಹಾಯ : 
ಅಪಘಾತದ ಕಾರಣ ನಿಧನರಾದ ಅಥವಾ ಸಂಪೂರ್ಣ ಶಾಶ್ವತ 
ದುರ್ಬಲತೆ ಹೊಂದಿದ ಫಲಾನುಭವಿಗಳ ಇಬ್ಬರು ಮಕ್ಕಳಿಗೆ ಪದವಿ 
ಪೂರ್ವ ವ್ಯಾಸಂಗದವರೆಗೆ ವಾರ್ಷಿಕ ತಲಾ ರೂ.10,000/-ಗಳಂತೆ 6 
ವಿದ್ಯಾರ್ಥಿಗಳಿಗೆ ಒಟ್ಟು ರೂ.  60,000/-ಗಳ ಶೈಕ್ಷಣಿಕ 
ಸಹಾಯಧನವನ್ನು ವಿತರಿಸಲಾಗಿದ್ದು, ತಾಲ್ಲೂಕುವಾರು ಮಾಹಿತಿ ಈ 


ಕೆಳಕಂಡಂತಿದೆ. 


(20) ಕೋವಿಡ್‌-19ರ ವಿಶೇಷ ಪ್ಯಾಕೇಜ್‌:- 

ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೋವಿಡ್‌-19ರ ಲಾಕಡೌನ್‌ ಕಾರಣ 
ಅಗಸರು ಹಾಗೂ ಕ್ಲೌರಿಕ ವೃತ್ತಿಯ ಕಾರ್ಮಿಕರಿಗೆ ಘೋಷಿಸಿದ ತಲಾ 
ರೂ. 5,000/-ಗಳ ಒಂದು ಬಾರಿಯ ವಿಶೇಷ ನೆರವಿನ ಪ್ಯಾಕೇಜ್‌ ಅಡಿ | 
2,066 ಕೌರಿಕ ವೃತ್ತಿಯಲ್ಲಿ ತೊಡಗಿರುವ ಹಾಗೂ 3,706 ಅಗಸ 
ವೃತ್ತಿಯಲ್ಲಿ “ಹಂಡಗಿರುವ ಅಸಂಘಟಿತ ಕಾರ್ಮಿಕರು ಸೇರಿದಂತೆ ಒಟ್ಟು 
572 "ಕಾರ್ಮಿಕರಿಗೆ ಒಟ್ಟು ರೂ. 2.88,60,000/-nY ನೆರವನ್ನು 
' ವಿತರಿಸಲಾಗಿದ್ದು, ತಾಲ್ಲೂಕುವಾರು ಮಾಹಿತಿ ಈ ಕೆಳಕಂಡಂತಿದೆ. 


35,00,000 


936 


07 | ಕ್ರಾರಂಗಪಟಣ 
ಒಷ್ಟT 2066] 3706 
2. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ:- 
ಈ ಮಂಡಳಿಯಿಂದ ಮಂಡ್ಯ ಜಿಲ್ಲೆ ವ್ಯಾಪ್ತಿಯ ನೊಂದಾಯಿತ 
ಫಲಾನುಭವಿಗಳಿಗೆ ಕಳೆದ ಮೂರು ವರ್ಷಗಳಲ್ಲಿ *ನಎಧ ಯೋಜನೆಗಳಡಿ 
ನೀಡಿರುವ ಸೌಲಭ್ಧ ೈಗಳ ತಾಲ್ಲೂಕುವಾರು ಮಾಹಿತಿಯನ್ನು 
ಅನುಬಂಧ-1(ವಬಿ,ಸಿ) ರಲ್ಲಿ ಒದಗಿಸಿದೆ. 
3. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ;- 
ಈ ಮಂಡಳಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ | 


| ಸಂಘಟಿತ ಕಾರ್ಮಿಕರಿಗೆ ಕೆಲ್ಯಾಣ' ಯೋಜನೆಯಡಿ ನೀಡಿರುವ 
ಸೌಲಭ್ಯಗಳ ವಿವರ ಈ ಕೆಳಕಂಡಂತಿದೆ. 


dE | 2,22,2000 | 2000 


777? El 35,000 
1422 54,20,000 


ತಾಲ್ಲೂಕುವಾರು ವಿವರಗಳು ಅನುಬಂಧ-2 ರಲ್ಲಿ ಒದಗಿಸಿದೆ. 


ಪಂಡ್ಕ ಹ್ಸ ಈ 


] ಕಾರ್ಮಿಕ ಇಲಾಖೆಯಲ್ಲಿ 


ಸೋಂದಾಯಿಸಿರುವ ಕಾರ್ಮಿಕರ 
ಸಂಖ್ಯೆ ಎಷ್ಟು (ತಾಲ್ಲೂಕುವಾರು 
ವಿವರ ನೀಡುವುದು) 


| ಸಾರಿಗೆ ಇಲಾಖೆಯು ಒದಗಿಸಿರುವ ದತ್ತಾಂಶದ ಪ್ರಕಾರ ಮಂಡ್ಯ 
ಜಿಲ್ಲೆಯಲ್ಲಿ ಊರ್ಜಿತ ಖಾಸಗಿ ವಾಣಿಜ್ಯ ಸಾರಿಗೆ ವಾಹನ ಚಾಲನ 


1 ಕೆಳಕಂಡಂತಿದೆ. 


[ರ್ನ ಕಾದ ಅಘ ಇಮ್‌ ಸಾಮಾಜ ಧರಾ 
ಮಂಡಳಿಯು ಜಾರಿಗೊಳಿಸುತ್ತಿರುವ ವಿವಿಧ ಯೋಜನೆಗಳಡಿ 
ಫಲಾನುಭವಿಗಳಾಗಿ ನೋಂದಾಯಿತರಾದ ಕಾರ್ಮಿಕರ ವಿವರ ಈ 
ಕೆಳಕಂಡಂತಿದೆ. 


(1) ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ 
ಪರಿಹಾರ ಯೋಜನೆ: ' 


ಪರವಾನಗಿ ಹೊಂದಿರುವ 27,992 ಚಾಲಕರಿದ್ದು,'ಆ ಎಲ್ಲಾ ಚಾಲಕರು 
ಈ ಯೋಜನೆಯಡಿ ಫಲಾನುಭವಿಗಳಾಗಿರುತ್ತಾರೆ. 


(2) ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ಹಸ್ತ ಯೋಜನೆ: 

ಈ ಯೋಜನೆಯಡಿ || ವರ್ಗಗಳಾದ ಹಮಾಲರು, ಗೃಹಕಾರ್ಮಿಕರು, 
ಚಿಂದಿ  ಆಯುವವರು, ಚೈಲರ್‌ಗಳು, ಮೆಕ್ಕಾನಿಕ್ಸ, ಅಗಸರು, 
ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಕ್ಷೌರಿಕರು ಹಾಗೂ ಭಟ್ಟಿ 
ಕಾರ್ಮಿಕ ವೃತ್ತಿಯ ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸಿ 
ಸ್ಮಾರ್ಟ್‌ ಕಾರ್ಡ್‌ಗಳನ್ನು ವಿತರಿಸಲಾಗಿದ್ದು, ತಾಲ್ಲೂಕುವಾರು ವಿವರ ಈ 


ಕೆಳಕಂಡಂತಿದೆ. . 


2. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ:- - 

ಈ ಮಂಡಳಿಯಿಂದ ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ 2007 ರಿಂದ 
ಫೆಬ್ರವರಿ 2021 ರವರೆಗೆ ಒಟ್ಟು 41759 ಕಟ್ಟಡ ಮತ್ತು ಇತರೆ 
ನಿರ್ಮಾಣ ಕಾರ್ಮಿಕರನ್ನು ಘಫಲಾನುಭವಿಗಳನ್ನಾಗಿ 
ನೋಂದಾಯಿಸಲಾಗಿರುತ್ತದೆ. ತಾಲ್ಲೂಕುವಾರು ವಿವರ ಈ 


4,569 


3. ಕರ್ನಾಟಕ ಕಾರ್ಮಿಕ ಕಲ್ಯಾಣಿ ; ಮಂಡಳಿ:- 
ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೊಂದಣಿ ವ್ಯವಸ್ಥೆ bps 
ಮಂಡ್ಯ ಜಿಲ್ಲೆಯಲ್ಲಿ 19889 ಸಂಘಟಿತ ಕಾರ್ಮಿಕರು ಕಾರ್ಮಿ 


ಮಂಡಳಿಯ ವ್ಯಾಪ್ತಿಗೆ ಒಳಪಡುತ್ತಾರೆ. 


ತಾಲ್ಲೂಕಿನ ಕಾರ್ಮಿಕ ಇಲಾಖೆಯಲ್ಲಿ . 
ಕಾರ್ಮಿಕರ ಗುರುತಿನ ಚೀಟಿ 
ಕಾರ್ಮಿಕರ ಮಕ್ಕಳಿಗೆ "ವಿದ್ಯಾಭ್ಯಾಸ 
ಕ್ಕಾಗಿ ನೀಡುವ ಪ್ರೋತ್ಸ್ಲಾಪಧಸ 
ಸ್ಥಯಂ ಉದ್ಯೋಗಕ್ಕಾಗಿ ನೀಡುವ 
ಪ್ರೋತ್ಸಾಹಧನ ಇತರೆ ಸೌಲಭ್ಯ 
ಗಳನ್ನು ನೀಡಲು ಇಲಾಖೆಯಲ್ಲಿ 


ಈ ಬಗ್ಗೆ ಯಾವುದೇ ದೂರುಗಳು ಸ್ಥೀಕೃತವಾಗಿರುವುದಿಲ್ಲ. 


ಡಿ-ಗ್ರೂಪ್‌ ನೌಕರರಿಂದ 


ಅಧಿಕಾರಿಗಳವರೆಗೂ ಲಂಚ 

ಕೇಳುತ್ತಿರುವುದು ಸರ್ಕಾರದ 

ಗಮನಕ್ಕೆ ಬಂದಿದೆಯೇ; 

ಫಾಗನ ನೌಕರರ p | } 
ಅಧಿಕಾರಿಗಳನ್ನು - "ವಿರುದ್ಧ ಭಟ ಅನ್ವಯಿಸುವುದಿಲ್ಲ 
ಕಿಸ್ತುಕಮುವೇನು? 


'ಕಾಇ 94 ಎಲ್‌ಇಟಿ "2021 


(ಅರಬ್ವಿ ಲಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


Scanned WwIlN uamsda 


ಅನುಬಂಧ-1(ಎ) 


(ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1283) | 
ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಒದಗಿಸಲಾದ ಸೌಲಭ್ಯಗಳ ವಿವರಗಳು ಈ ಕೆಳಕಂಡಂತಿದೆ 


2018-19 ನೇ ಸಾಲಿನಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ನೀಡಲಾದ ಧನಸಹಾಯದ ತಾಲ್ಲೂಕುವಾರು ವಿವರಗಳು 


ಕ್ರಸಂ | ತಾಲ್ಲೂಕು ಶೈಕ್ಷಣಿಕ ಮಂಜೂರು ಮದುವೆ ಮಂಜೂರು ಹೆರಿಗೆ ಮಂಜೂರು | ವೈದ್ಯಕೀಯ | ಮಂಜೂರು ಪ್ರಮುಖ ಮಂಜೂರು 
ಧನಸಹಾಯ | ಮಾಡಲಾದ | ಧನಸಹಾಯ | ಮಾಡಲಾದ | ಧನಸಹಾಯ | ಮಾಡಲಾದ ವೆಚ್ಚ ಮಾಡಲಾದ | ವೈದ್ಯಕೀಯ | ಮಾಡಲಾದ 
ಅರ್ಜಿಗಳ ಮೊತ್ತ ಅರ್ಜಿಗಳ ಮೊತ್ತ "ಅರ್ಜಿಗಳ | ಮೊತ್ತ ಅರ್ಜಿಗಳ ಮೊತ್ತ | ವೆಚ್ಚ ಅರ್ಜಿಗಳ | ಮೊತ್ತ 
ಸಂಖ್ಯೆ ಸಂಖ್ಯೆ ಸಂಖ್ಯೆ ಸಂಖ್ಯೆ ಸಂಖ್ಯೆ 

"1 | ಮಂಡ್ಯ 1469 7399000 176 8800000 7 170000 0 0 22 473990 

2 | ಮದೂರು 704 3141000 8% | a0 4 100000 0 0 10 295348 

[a] 

3 |8ಆರ್‌ ಪೇಟೆ 468 2483590 35 1750000 6 140000 0 0 4 179357 

4 | ನಾಗಮಂಗಲ 123 | 615000 20 1000000 0 0 0 0 3 45373 

5 | ಮಳವಲ್ಳಿ 661 3503680 103 5150000 5 . 115000 0 0 25 683927 

6 | ಪಾಂಡವಪುರ 6 419680 30 1500000 8 175000 0 0 7 | 193922 

7 1 ಪಾರಂಗಪಟಿಣ 100 | 498000 27 | 1350000 0 0 0 0. 1 | 13548 

Y [1 
8 [ಒಟ್ಟು 3585 | 18064950 | 474 | 23700000 30 700000 0 0 


72 | 1885465 


'ಅನುಬಂಧ-1(ಬಿ) 


(ಚುಕ್ಲೆ ಗುರುತಿಲ್ಲದ ಪ್ರಶ್ನೆ ಸಂಖೆ: 1283) 
ಕ kd pe 5 


2019-20 ನೇ ಸಾಲಿನಲ್ಲಿ ನೋಂಬಾಯಿತ ಕಾರ್ಮಿಕರಿಗೆ ನೀಡಲಾದ ಧನಸಹಾಯದ ತಾಲ್ಲೂಕುವಾರು ವಿವರಗಳು 
ಕ್ರಸಂ | ತಾಲ್ಲೂಕು ಶೈಕ್ಷಣಿಕ ಮಂಜೂರು | ಮದುವೆ | ಮಂಜೂರು 7 ಮಂಜೂರು ವೃಷ ಮಂಜೂರು | ಪ್ರಮುಖ | ಮಂಜೂರು 
ಧನಸಹಾಯ | ಮಾಡಲಾದ | ಧನಸಹಾಯ | ಮಾಡಲಾದ | ಧನಸಹಾಯ | ಮಾಡಲಾದ ಮಾಡಲಾದ 
ಅರ್ಜಿಗಳ ಮೊತ್ತ ಅರ್ಜಿಗಳ ಮೊತ್ತ ಮೊತ್ತ 
ಸಂಖ್ಯೆ ಸಂಖ್ಯೆ 2 ವ್‌ 
1 | ಮಂಡ್ಯ 601 4165000 88 4400000 
| 2 |ಮದ್ದೂರು 272 2326000 | 3800000 
3 | ಕೆ.ಆರ್‌.ಪೇಟೆ 232 1740000 61 3050000 ETE EN KIS 
4 |ನಾಗಮಂಗಲ | 96 366000 32 1600000 0 0 1 19356 
5 | ಮಳವಳ್ಳಿ 439 2324000 22 1100000 I2 | 599631 
6 | ಪಾಂಡವಮರ 269 1293000 21 1050000 69583 
7 | ಶ್ರೀರಂಗಪಟ್ಟಿಣ 204 1157000 13 650000 77079 
| 8 |ಒಟ್ಟು 2113 13371000 313 15650000 1498400 


2020-21 ನೇ ಸಾಲಿನಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ನೀಡಲಾದ ಧನಸಹಾಯದ ತಾಲ್ಲೂಕುವಾರು ವಿವರಗಳು 


ಅನುಬ (A 


(ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1283) 


ಫ್‌ 


ಕ್ರಸಂ | ತಾಲ್ಲೂಕು ಶೈಕ್ಷಣಿಕ ಮಂಜೂರು | ಮದುವೆ ಮಂಜೂರು ಹೆರಿಗೆ, | ಮಂಜೂರು | ವೈದ್ಯಕೀಯ ಮಂಜೂರು ಪ್ರಮುಖ |: ಮಂಜೂರು 
ಧನಸಹಾಯ | ಮಾಡಲಾದ | ಧನಸಹಾಯ | ಮಾಡಲಾದ | ಧನಸಹಾಯ | ಮಾಡಲಾದ ವೆಚ್ಚ ಮಾಡಲಾದ | ವೈದ್ಯಕೀಯ | ಮಾಡಲಾದ 
ಅರ್ಜಿಗಳ ಮೊತ್ತ ಅರ್ಜಿಗಳ ಮೊತ್ತ ಅರ್ಜಿಗಳ ಮೊತ್ತ ಅರ್ಜಿಗಳ ಮೊತ್ತ ವೆಚ್ಚ ಮೊತ್ತ 
ಸಂಖ್ಯೆ ಸಂಖ್ಯೆ ಸಂಖ್ಯೆ ಸಂಖ್ಯೆ ಅರ್ಜಿಗಳ 
| ಸಂಖ್ಯೆ 
1 ಮಂಡ್ಯ 640 3858000 167 8350000 1 20000 1 12 499939 
2 | ಮದೂರು 332 - | 2560000 54 5 2 50000 2 220452 | 
[2 
| 3 ಕಿ.ಆರ್‌.ಪೇಟೆ 261 2886000 21 1050000 0 0 0 
4 | ನಾಗಮಂಗಲ 93 864000 2 1350000 0 0 0. 0 
5 ಮಳವಳ್ಳಿ 590 3818000 125 6250000 3 80000 586868 | 
6 | ಪಾಂಡವಪುರ 275 1531000 39 1950000 1 30000 69538 
7 1 2ರಂಗಪಟಣ 310 | 1628000 60 3000000 108039 
9 £ 
8 | ಒಟ್ಟು 2501 y 2407 493 24650000 


ಅನುಬಂಧ-2 
(ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1283) 


2017-18ನೇ ಸಾಲಿನಿಂದ 2019-20ನೇ ಸಾಲಿನವರೆಗೆ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯ ಯೋಜನೆಯಡಿ ಸೆ ಸ್ಯ ನೀಡಿರುವ 
ತಾಲ್ಲೂಕುವಾರು ವಿಷರ 


'ವರ್ಷ 2017-18 2018-15 2019-20 
ಕ್ರಸಂ [ತಾಲ್ಲೂಕ ಫರಾನುಭನಗಳ ಸಂಖ್ಯೆ] 'ಪೊತ್ತ | ಫಲಾನುಭವಿಗಳ ಸಷ ಮೊತ್ತ "1 ಫಲಾನುಭವಿಗಳ ಸಾಂಚ್ಛಿ 7 'ಷೊತ್ತ 
1 ಮಂಡ್ಯ 198 “779000 112 425600 166 630800 
2 | ಮಳವಳ್ಳಿ 24 93600 88 334400 48 182400 
3 ಮದ್ದೂರು 200 780000 581 2207800 690 2622000 
4 ನಾಗಮಂಗಲ MT 257400 36 136800 56 "212800 | 
5 ಕೃಷ್ಣರಾಜಪೇಟೆ' ನ್‌ 44 167200 76 288800 
6 | ಪಾಂಡವಪುರ 32 124800 96 40¥7200 251 mo 
7 | ಶ್ರೀರಂಗಪಟ್ಟಣ 48 187200 120 456000 135 513000 
ಒಟ್ಟು 568 2222000 1077 4135000 1422. ‘| 52000 


